CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ನವೆಂಬರ್‌ ೩, ೨೦೦೫ (ಕಾರ್ತಿಕ ೧೨, ಶಕ ವರ್ಷ ೧೯೨೭) ಸಂಚಿಕೆ ೪೩ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 356 ಡಿಪಿಐ 2005 ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2005 
ಪದವಿ ಪೂರ್ವ ಶಿಕ್ಬಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ ಹುದ್ದೆಯಲ್ಲಿ 
ಈಗಾಗಲೇ ನಿಯಮ 32 ರಡಿ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಈ ಕೆಳಕಂಡ 
ಉಪನ್ಯಾಸಕರುಗಳಿಗೆ ರೂ.8000-13440 ವೇತನ ಶ್ರೇಣಿಯ ಪ್ರಾಂಶುಪಾಲರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರ 
ಹೆಸರುಗಳ ಮುಂದೆ ನಮೂದಿಸಲಾದ ಹುದ್ದೆ ಮತ್ತು ಸ್ಥಳಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


























ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 
ಶ್ರೀಮತಿ/ಶ್ರೀ 
1. ಎಸ್‌.ವಿಶ್ವನಾಥ್‌ ರಾವ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಕೆಸರೆ, ಮೈಸೂರು 
2. ಎಸ್‌.ಎ. ಗೌಡರ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಚಿಕ್ಕಾಂಶಿಹೊಸೂರು, ಹಾನಗಲ್‌ ತಾ, 
ಹಾವೇರಿ ಜಿಲ್ಲೆ. 
3. ಆರ್‌.ರೇಣುಕಾರಾದ್ಯ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಚಿಂದೇನಹಳ್ಳಿಗೇಟ್‌, ಅರಸೀಕೆರೆ ತಾ, 
ಹಾಸನ ಜಿಲ್ಲೆ 
4. ಕೆ.ವಿ.ನಂದ್ಯಪ್ಪ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಬಾಲಕಿ ಸಪಪೂಕಾ, ನ್ಯೂ ಟೌನ್‌, ಭದ್ರಾವತಿ, 
ಶಿವಮೊಗ್ಗ ಜಿಲ್ಲೆ 
5. ಎಂ.ರುದ್ರಪ್ಪ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಬಾಲಕಿ ಸಪಪೂಕಾ, ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ 
6. ಜಿ.ಆರ್‌.ವಿಜಯಾನಂದ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಹಲುವಾಗಿಲು, ಹರಪ್ಪನಹಳ್ಳಿ ತಾ. 
ದಾವಣಗೆರೆ ಜಿಲ್ಲೆ 
7. ರಜಿನಾ ಪಿ. ಮಲಕಿ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಶುಂಟಿಕೊಪ್ಪ, ಕೊಡಗು ಜಿಲ್ಲೆ. 

















( ೪೨೫ ) 













































































೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೨ 
ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 

ಶ್ರೀಮತಿ/ಶ್ರೀ 
8. ಏ.ಸಿ.ನಟರಾಜ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಲೊಕ್ಕನಹಳ್ಳಿ, ಕೊಳ್ಳೇಗಾಲ ತಾ, 
ಚಾಮರಾಜನಗರ ಜಿಲ್ಲೆ 
9. ಸಿ. ಶಿವಲಿಂಗಯ್ಯ, ರಾಜ್ಯ ಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ರಾಯಬಾಗ್‌, ಬೆಳಗಾಂ 
ಸಪಪೂಕಾ, ನೇಸರ್ಗಿ, ಬೈಲಹೊಂಗಲ ತಾ, ಬೆಳಗಾಂ ಜಿಲ್ಲೆ. ಜಿಲ್ಲೆ, 
10. | ಶಂಕರನಾರಾಯಣ್‌, ಆಂಗ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಜೀನಹಳ್ಳಿ, 
ಸಪಪೂಕಾ, ತಾವರೆಕೆರೆ, ಚನ್ನಗಿರಿ ತಾ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾ. ಶಿವಮೊಗ್ಗ ಜಿಲ್ಲೆ 
11. ಕೆ.ಎಂ.ಸೋಮಶೇಖರ್‌, ಆಂಗ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಬೆಳ್ತಂಗಡಿ, 
ಸಪಪೂಕಾ, ಪುಂಜಾಲಕಟ್ಟೆ, ದ.ಕ. ಜಿಲ್ಲೆ ದ.ಕ. ಜಿಲ್ಲೆ. 
12. ವಿ.ನರಸಿಂಹವರ್ಮ,ಸಮಾಜಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಬಿಳಿಯೂರುಕಟ್ಟೆ, 
ಸಪಪೂಕಾ, ಕಾರ್ಕಳ, ಉಡುಪಿ ಜಿಲ್ಲೆ ಮುತ್ತೂರು ತಾ. 
13. ಕೆ.ಎಸ್‌.ವೀರಭದ್ರಯ್ಯ, ಆಂಗ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, 
ಸಪಪೂಕಾ, ಕುಕ್ಕವಾಡ, ದಾವಣಗೆರೆ ಜಿಲ್ಲೆ ದಾವಣಗೆರೆ 
14. ಸಿ.ಎಸ್‌.ಅನಂತಕೃಷ್ಣ ಜೋಯಿಸ್‌, ಸಂಸ್ಕೃತ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಐಮಂಗಲ, 
ಬಾಲಕಿ ಸಪಪೂಕಾ, ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ 
15. ಬಿ.ರೇವತಿ, ಜೀವಶಾಸ್ತ್ರ ಉಪನ್ಯಾಸಕರು, ಸಪಪೂಕಾ, ಪ್ರಾಂಶುಪಾಲರು, ಸಪಪೂಕಾ, ಸುಳ್ಯ, ದ.ಕ. 
ಸುಳ್ಯ, ದ.ಕ ಜಿಲ್ಲೆ ಜಿಲ್ಲೆ. 
16. ಕೆ.ಎನ್‌.ನಾಗೇಶ್‌, ರಾಜ್ಯ ಶಾಸ್ತ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, 
ಬಾಲಕರ ಸಪಪೂಕಾ, ಆರ್‌.ಸಿ. ರಸ್ತೆ, ಹಾಸನ ಹೊಳೇನರಸೀಮಪರ, ಹಾಸನ ಜಿಲ್ಲೆ 
17. ಇಶ್ರತ್‌ ನೌಶಾದ್‌ ಬಾನು, ಸಮಾಜಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಆಲ್ದೂರು, 
ಸಪಪೂಕಾ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆ 
18. ಕೆ.ಎಂ.ಮುಗಳಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕಿ ಸಪಪೂಕಾ, 
ಸಪಪೂಕಾ, ಹುಮ್ನಾಬಾದ್‌, ಬೀದರ್‌ ಜಿಲ್ಲೆ ದೇವದುರ್ಗ, ರಾಯಚೂರು ಜಿಲ್ಲೆ 
19. ಪಿ.ಎಸ್‌.ನಾಗರಾಜ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ವಿಜಯಪುರ, ದೇವನಹಳ್ಳಿ ತಾ. 
20. ಮಚ್ಚೇಂದ್ರ ಬನ್ಸೂಡೆ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ನಿರ್ಣಾ, ಬೀದರ್‌ ಜಿಲ್ಲೆ 
21. ಎಸ್‌.ನಾಗರಾಜ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಸವಣೂರು, ಕಾರ್ಕಳ ತಾ. 
22. ಕೆ.ಕೃಷ್ಣಸ್ವಾಮಿ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಪುರವರ, ಮಧುಗಿರಿ ತಾ. 
23. ಜೆ.ನಾಗಪ್ಪ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಗುಡಿಬಂಡೆ, 
ಸಪಪೂಕಾ, ಕೋಟಾಲದಿನ್ನೆ, ಗಧಿಬಿದನೂರು ತಾ ಕೋಲಾರ ಜಿಲ್ಲೆ 
24. ಎಸ್‌.ಗಣೇಶ್‌ ಮೂರ್ತಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ವೆಂಕಟಾಪುರ, 
ಸಪಪೂಕಾ, ದಂಡಿನದಿಬ್ಬ, ಮಧುಗಿರಿ ತಾ ಪಾವಗಡ ತಾ 
25; ಗೋವಿಂದನಾಗುರಾವ್‌ ಹುಲೆ, ಹಿಂದಿ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, 
ಸಪಪೂಕಾ, ಅಫ್ಜಲ್‌ಪುರ, ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ, ಗುಲ್ಬರ್ಗಾ ಜಿಲ್ಲೆ 
26. ಹೆಚ್‌.ಎಸ್‌.ರಾಜೇಶ್ವರಿದೇವಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ನೂತನಕೋಟಿ, 
ಸಪಪೂಕಾ, ನೂತನಕೋಟೆ, ಚಾಮರಾಜಪೇಟೆ, ಬೆಂಗಳೂರು ಚಾಮರಾಜಪೇಟೆ, ಬೆಂಗಳೂರು 
(ಶ್ರೀ.ಎಸ್‌.ಎಂ.ಸಮೀಉಲ್ಲಾ, ಇವರ ಸ್ಥಳಕ್ಕೆ) 
27. ಕೆ.ಉಮಾದೇವಿ, ಭೌತಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ದೇವಲಾಪುರ, 
ಸಪಪೂಕಾ, ಕೆ.ಆರ್‌.ಮರಂ, ಬೆಂಗಳೂರು ಹೊಸಕೋಟೆ ತಾ, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ (ಶ್ರೀ.ಚೆನ್ನಪ್ಪ, ಇವರ ಸ್ಥಳಕ್ಕೆ) 
28. ಎ.ಜಿ.ಸುಬ್ರಮಣ್ಯ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಕಮ್ಮರಡಿ, ಕೊಪ್ಪ ತಾ, ಚಿಕ್ಕಮಗಳೂರು ಜಿಲ್ಲೆ 
29. ಎಂ.ಶ್ರೀಪತಿ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಪದ್ಮುಂಜ, ಬೆಳ್ತಂಗಡಿ ತಾ, ದ.ಕ. ಜಿಲ್ಲೆ 
30. ಸುರೇಖಾ ಶ್ರೀನಿವಾಸನ್‌, ನಿ-32 ರಡಿ ಪ್ರಾಂಶುಪಾಲರು, 








ಇವಾನ್‌ 


ಸಪಪೂಕಾ, ಮಡಿವಾಳ, ಬೆಂಗಳೂರು ದಕ್ಷಿಣ ಜಿಲ್ಲೆ 





ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೪೨೭ 
ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 

ಶ್ರೀಮತಿ/ಶ್ರೀ 
31. ಪಿ.ಕೆ.ಮೀರಾ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಬಾಲಕಿ ಸಪಮೂಕಾ, ಕೋಲಾರ 
32. ಬಿ.ಎನ್‌.ಭಟ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 


ವಾವ್‌ 


ಸಪಪೂಕಾ, ಬಾಡ, ಕುಮುಟಾ ತಾ, ಉತ್ತರ ಕನ್ನಡ ಜಿಲ್ಲೆ 





















































33. ಎಸ್‌.ಎಂ.ಉಳ್ಳಾಗಡ್ಡಿ, ನಿ-32 ರಡಿ ಪ್ರಾಂಶುಪಾಲರು, ಪ್ರಾಂಶುಪಾಲರು, ಸಪಪೂಕಾ, ಸೌವದತ್ತಿ ತಾ, 
ಸಪಪೂಕಾ, (ಜಿಲ್ಲಾ ವಯಸ್ಕರ ಶಿಕ್ಟಣಾಧಿಕಾರಿಗಳು, ಬೆಳಗಾಂ ಜಿಲ್ಲೆ 
ಬೆಳಗಾಂ ಜಿಲ್ಲೆ, ಬೆಳಗಾಂ) 

34. ಎನ್‌.ಗುರುಸ್ವಾಮಿ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಪೊನ್ನಂಪೇಟೆ, ಏರಾಜಪೇಟಿೆ ತಾ, 
ಕೊಡಗು ಜಿಲ್ಲೆ 

35. ಹೆಚ್‌. ಈಶ್ವರಪ್ಪ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ 

36. ಪ್ರಾಂಕ್ಲಿನ್‌ ಕ್ರಿಸ್ಟೋಫರ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ 

37. ಕೆ.ಸಿ.ನಾರಾಯಣಸ್ವಾಮಿ, ಜಿಲ್ಲಾ ವಯಸ್ಕರ ಶಿಕ್ಬಣಾಧಿ ಕಾರಿಗಳು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್‌, 
2ನೇ ಮಹಡಿ, ಕೆಂಪೇಗೌಡ ರಸ್ತೆ, ಬೆಂಗಳೂರು 

38. ಅಮರೇಶ್ವರ ಬಸಪ್ಪ ಕೌದಿ, ಗಣಿತಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಗುಡೂರು, 
ಸಪಪೂಕಾ, ಇಲಕಲ್‌, ಹುನಗುಂದ ತಾ, ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆ 
ಜಿಲ್ಲೆ 

39. ಆರ್‌.ನಾಗರಾಜಪ್ಪ, ಅರ್ಥಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಮಲ್ಲಿಪಟ್ಟಣ, 
ಸಪಪೂಕಾ, ಹಳ್ಳಿ ಮೈಸೂರು, ಹೊಳೇನರಸೀಪುರ ತಾ, ಅರಕಲಗೂಡು ತಾ, ಹಾಸನ ಜಿಲ್ಲೆ 
ಹಾಸನ ಜಿಲ್ಲೆ 

40. ಜಿ.ಕೆ.ಖುರೇಶಿ, ಆಂಗ್ಲ ಉಪನ್ಯಾಸಕರು, ಸಪಪೂಕಾ, ಪ್ರಾಂಶುಪಾಲರು, ಸಪಪೂಕಾ, ಕರ್ಜಗಿ, 
ಸ್ಟೇಷನ್‌ ಬಜಾರ್‌, ಗುಲ್ಬರ್ಗಾ ಅಪ್ಜಲ್‌ಪುರ ತಾ, ಗುಲ್ಬರ್ಗಾ ಜಿಲ್ಲೆ 

4]. ಜೆ. ಫಾತಿಮಾ ಪ್ರೇಮಲತಾ, ಅರ್ಥಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, 
ಸಪಪೂಕಾ, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ತುಮಕೂರು (ಶ್ರೀ.ಪುಟ್ಟರಾಮೇಗೌಡರವರ 

ಜಾಗದಲ್ಲಿ) 

42. ವಿಜಯ ರೋಜೇಕರ್‌, ಆಂಗ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಹೆಬ್ಬಾಳ, 
ಸಪಪೂಕಾ, ಹೆಬ್ಬಾಳ, ಚಿತ್ತಾಪುರ ತಾ, ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾ, ಗುಲ್ಬರ್ಗಾ ಜಿಲ್ಲೆ. 

43. ಜೆ.ಎ.ಇಂದಿರಮ್ಮ, ಜೀವಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಬಿಳಿಕೆರೆ, 
ಮಹಾರಾಜ ಸಪಪೂಕಾ, ಮೈಸೂರು ಹುಣಸೂರು ತಾ, ಮೈಸೂರು ಜಿಲ್ಲೆ 

44. ಬಿ.ಎಸ್‌.ಕಮಲಾಕುಮಾರಿ, ಅರ್ಥಶಾಸ್ತ್ರ ಉಪನ್ಯಾಸರಕು, ಪ್ರಾಂಶುಪಾಲರು, ಸಪಪೂಕಾ, ತಳಗವಾರ, 
ಸಪಪೂಕಾ, ಕೆ.ಆರ್‌.ಪುರಂ, ಬೆಂಗಳೂರು. ಚಿಂತಾಮಣಿ ತಾ. ಕೋಲಾರ ಜಿಲ್ಲೆ 

45. ಎನ್‌.ಸಿ. ಶೋಭಾ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಹಾಯಕ ನಿರ್ದೇಶಕರು, ಲೋಕ ಶಿಕಣ 
ಬಾಲಕಿ ಸಪಪೂಕಾ, ಬಸವನಗುಡಿ, ಬೆಂಗಳೂರು ನಿರ್ದೇಶನಾಲಯ, ಬೆಂಗಳೂರು 

46. ರಾಜು, ಇತಿಹಾಸ ಉಪನ್ಯಾಸಕರು, ಸಪಪೂಕಾ, ಪ್ರಾಂಶುಪಾಲರು, ಸಪಪೂಕಾ, ಸಂತೇಪೇಟೆ, 
ಕಗ್ಗೆರೆ, ಕೆ.ಆರ್‌.ನಗರ ತಾ, ಮೈಸೂರು ಜಿಲ್ಲೆ ಹಾಸನ 

47. ಬಿ. ಉಮಾದೇವಿ, ಇತಿಹಾಸ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಹೆಸರಘಟ್ಟಿ, 
ಬಾಲಕಿ ಸಪಪೂಕಾ, ಬಸವನಗುಡಿ, ಬೆಂಗಳೂರು ಬೆಂಗಳೂರು ಉತ್ತರ ಜಿಲ್ಲೆ 

48. ಕೃಷ್ಣಕುಮಾರಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, 
ಸಪಪೂಕಾ, ಅತ್ತಿಗುಪ್ಪೆ, ವಿಜಯನಗರ, ಬೆಂಗಳೂರು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ 

ಜಿಲ್ಲೆ 
40. ಉಪನ್ಯಾಸಕರು, ಜಿಲ್ಲಾ ವಯಸ್ಕರ ಶಿಕ್ಪಣಾಧಿಕಾರಿ, ಹಾವೇರಿ 








ಳೆ 
ಹೊಳೆಸಿರಿಗೆರೆ, ಹರಿಹರ ತಾ, ದಾವಣಗೆರೆ ಜಿಲ್ಲೆ 


ಐ.ಎ.ಲೋಕಾಮರ, ರಾಜ ಶಾಸ್ತ್ರ 
ಸಪಪೂಕಾ, 





ಜಿಲ್ಲೆ, ಹಾವೇರಿ 







































































೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೨ 
ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 

ಶ್ರೀಮತಿ/ಶ್ರೀ 
50. ಅಬ್ದುಲ್‌ ಮಜೀದ್‌, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಅರೆಕೇರಾ, 
ಸಪಪೂಕಾ, ನಿಂಬರ್ಗಾ, ಅಳಂದ ತಾ, ಗುಲ್ಬರ್ಗಾ ಜಿಲ್ಲೆ ದೇವದುರ್ಗ ತಾ, ರಾಯಚೂರು ಜಿಲ್ಲೆ 
51. ಎಸ್‌.ಮಂಜುಳಾದೇವಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಕಲ್ಲು ಕಟ್ಟಡ, 
ಸಪಮೂಕಾ, ಊಡಿ, ಮಹದೇವಪಮರ, ಬೆಂಗಳೂರು ಮಂಡ್ಯ 
ವಿ2 ಎಸ್‌.ಹಜಮತ್‌ ಉನ್ನೀಸಾ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಹುಳಿಯಾರು- 
ಬಾಲಕಿ ಸಪಪೂಕಾ, ಬಸವನಗುಡಿ, ಬೆಂಗಳೂರು ಕೆಂಕೆರೆ, ಚಿ.ನಾ ಹಳ್ಳಿ ತಾ, ತುಮಕೂರು ಜಿಲ್ಲೆ 
53. ಕೆ.ಜಿ. ಶಂಕರೇಗೌಡ, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ವಿ.ಸಿ.ಫಾರಂ, 
ಸಪಪೂಕಾ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಮಂಡ್ಯ ಜಿಲ್ಲೆ. 
54. ಅಘ್ರೋಜ್‌ ಅಲಿ ಖಾನ್‌, ರಸಾಯನಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಸಾಸ್ವೆಹಳ್ಳಿ, 
ಸಪಪೂಕಾ, ಚನ್ನಗಿರಿ, ದಾವಣದೆರೆ ಜಿಲ್ಲೆ ಹೊನ್ನಾಳಿ ತಾ, ದಾವಣಗೆರೆ ಜಿಲ್ಲೆ 
55. ಕೆ.ಎಂ.ಬೆಳದಡಿ, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಶಲವಡಿ, ನವಲಗುಂದ ತಾ, ಧಾರವಾಡ ಜಿಲ್ಲೆ 
56. ವರದರಾಜು, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪಮೂಕಾ, ವೇಮಗಲ್‌, ಕೋಲಾರ ಜಿಲ್ಲೆ 
57. ಕೃಷ್ಣಾನಾಯಕ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಬಾಲಕಿ ಸಪಪೂಕಾ, ಶಿರಾಳಕೊಪ್ಪ, ಶಿವಮೊಗ್ಗ ಜಿಲ್ಲೆ 
58. ಡಿ.ಮಹಾದೇವ್‌, ನಿ-32 ರಡಿ ಪ್ರಾಂಶುಪಾಲರು, ಅದೇ ಸ್ಥಳದಲ್ಲಿಯೇ ಮುಂದುವರೆಸಿದೆ. 
ಸಪಪೂಕಾ, ಹರವೆ, ಚಾಮರಾಜನಗರ ಜಿಲ್ಲೆ 
59. ಮಹಾದೇವಯ್ಯ, ಸಮಾಜಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ದೊಡ್ಡಕವಲಂದೆ, 
ಸಪಪೂಕಾ, ಹರವೆ, ಚಾಮರಾಜನಗರ ಜಿಲ್ಲೆ ನಂಜನಗೂಡು ತಾ, 
60. ಎಂ.ಜಯಪ್ಪ, ಇತಿಹಾಸ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ತಳಗವಾಡಿ, 
ಸಪಪೂಕಾ, ಕೌಡ್ಲೆ, ಮಧೂರು ತಾ. ಮಳವಳ್ಳಿ ತಾ. 
61. ಎಂ.ಶ್ರೀನಿವಾಸು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, 
ಸಪಪೂಕಾ, ಅಕ್ಕಿಹೆಬ್ಬಾಳು, ಕೆ.ಆರ್‌.ಪೇಟೆ ತಾ. ಮಂಡ್ಯ ಜಿಲ್ಲೆ | ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ 
(ಶ್ರೀ.ಕೆ.ಎಸ್‌.ಜಗನ್ನಾಥ್‌, ಇವರ ಸ್ವಳಕ್ಕ) 
62. ಬಂಟನಾಳ ಓಬಳೇಶ, ಜೀವಶಾಸ್ತ್ರ ಉಪನ್ಯಾಸಕರು, ಪ್ರಾಂಶುಪಾಲರು, ಬಾಲಕರ ಸಪಪೂಕಾ, ಕಂಪ್ಲಿ, 
ಸಪಪೂಕಾ, ಕಂಪ್ಲಿ, ಹೊಸಪೇಟೆ ತಾ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾ, ಬಳ್ಳಾರಿ ಜಿಲ್ಲೆ 
63. ಬಿ.ಎನ್‌.ಶಿಂಧೆ, ಆಂಗ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಸಪಪೂಕಾ, ಕೊಂಕಲ್‌, 
ಬಾಲಕಿ ಸಪಪೂಕಾ, ಹುಮನಾಬಾದ್‌, ಬೀದರ್‌ ಜಿಲ್ಲೆ ಯಾದಗಿರಿ ತಾ, ಗುಲ್ಬರ್ಗಾ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1191 ಸ್ನರ್ಣಲತಾ. ಎಂ. ಭಂಡಾರೆ 


ವ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕಣ ಇಲಾಖೆ, (ಸೇವೆಗಳು-1,2) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 87 SFP 2005, Bangalore, Dated: 10" October, 2005 


On completion of professional phase training at Indira Gandhi National Forests Academy, 


Dehradun, Smt-Prachi Gangwar, IFS (Probationer) of 2003-06 course alloted to Karnataka cadre of IFS is 
posted to Mangalore Division, with Division allotment to Mangalore Circle for undergoing "On the Job 
Training". 


The details of the "On the job training” are given in the Annexure appended to this notification. 


The concerned Conservator of Forests shall decide the place of posting of the probationer during the 
Range Training. The concerned Forest Division shall be the Headquarters during the entire period of her 
"On the Job Training". 


By Order and in the name of the Governor of Karnataka, 


U.P. PRABHU 


Under Secretary to Government, 
Department of Personnel and Administrative Reforms (Services-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೪೨೯ 






































ANNEXURE 
Sl. Component of Training Duration 
No. 
1. | Training in Territorial Forest 7 weeks (District Training including attachment to Territorial 
Division Division-4 weeks, '/) week DC, '/, week SP, 2 weeks CEO 
of Zilla Panchayats. 
2. | Institutional Training 6 weeks 
3. | State Headquarters attachment 2 weeks 
and tour 
4. | Circle attachment 1 week 
5. | Attachment with District Collector 
6. | Attachment with Superintendent of 
Police As in (1) 
7. | Attachment with CJM 
8. | Range Training 20 weeks 
9. | Attachment with special Nil 
wing/depots of local important 
Total | 36 weeks 

















U.P. PRABHU 
P.R. 1224 Under Secretary to Government, 
Department of Personnel and Administrative Reforms (Services-2). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಕ್ರಮಾಂಕ ಇಡಿ 111 ಡಿಜಿಒ 2005, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌, 2005 
ಶ್ರೀ ಕೆ.ಜಿ. ವೆಂಕಟೇಶ್‌, ಮುಖ್ಯ ಗ್ರಂಥಾಲಯಾಧಿಕಾರಿ ಅವರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರ ಕಛೇರಿಯಲ್ಲಿ 
ದಿನಾಂಕ:16.2.2005 ರಿಂದ 7.6.2005ರ ವರೆಗೆ ಸ್ಥಳನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
8(15) (ಎಫ್‌) ಅನ್ವಯ “ಕಡ್ಡಾಯ ನಿರೀಕ್ಷಣಾ ಅವಧಿ” ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರೆ 
ಪಿ.ಆರ್‌. 1226 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. (ಸೇ-1,2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 173 ಮುಸೇವಿ 2005, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2005 
ಶ್ರೀ ಹುಚ್ಚಪ್ಪ, ಕಾರ್ಯನಿರ್ವಾಹಕ ಅಧಿಕಾರಿ, ಪ್ರಸ್ತುತ ವಿಶೇಷಾಧಿಕಾರಿ, ಕರ್ನಾಟಕ ರಾಜ್ಯ ಛತ್ರ, ತಿರುಮಲ ತಿರುಪತಿ ಇವರನ್ನು ಸಹಾಯಕ 
ಆಯುಕ್ತರು, ಬೆಂಗಳೂರು ನಗರ ಸಭಾ ವಲಯ (ಶ್ರೀ ನಲ್ಲಣ್ಣ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನ) ಇಲ್ಲಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 1227 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 496 ಸೆಆಸೆ 2005, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2005 
ಶ್ರೀ ಎಂ. ಮಹೇಶ್ವರರಾವ್‌, ಐ.ಎ.ಎಸ್‌. ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು 
ಹಣಕಾಸು ಸಂಸ್ಥೆ, ಬೆಂಗಳೂರು ಇವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2004-2005ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ 
ಹೈದರಾಬಾದ್‌ಗೆ ಹೋಗಿ-ಬರಲು ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


























ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀಮತಿ ಪ್ರಗ್ಯ ಎಂ.ರಾವ್‌ ಪತ್ನಿ 31 ವರ್ಷಗಳು 
2 | ಕು: ತೇಜಸ್‌ ಎಂ.ರಾವ್‌ ಮಗ 4 ವರ್ಷ 6 ತಿಂಗಳು 
3 ಕು: ತನ್ವಿ ಎಂ.ರಾವ್‌ ಮಗಳು ] ವರ್ಷ 1 ತಿಂಗಳು 








೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೨ 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಏಕ್‌ರೂಪ್‌ಕೌರ್‌ 
ಪಿ.ಆರ್‌. 1228 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 348 ಸಅಸೇ 2005, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2005 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ ಅಪರ ಪ್ರಾರೂಪಕಾರರು ಮತ್ತು 
ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿಯಾದ ಶ್ರೀ ಜಿ.ಕೆ. ಬೋರೇಗೌಡ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದರಿ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಯು.ಪಿ. ಪ್ರಭು 
ಪಿ.ಆರ್‌. 1229 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 137 ನಯೋಸೇ 2005, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2005 
ಶ್ರೀ ವಿ.ಎಂ. ಹೆಗಡೆ, ನಗರ ಯೋಜನಾ ನಿರ್ದೇಶಕರು, ಬೆಂಗಳೂರು ಇವರು ದಿನಾಂಕ 1.10.2005 ರಿಂದ 29 ದಿನಗಳ ಕಾಲ ಪರಿವರ್ತಿತ 
ರಜೆಯ ಮೇಲೆ ತೆರಳಲಿದ್ದು, ಈ ಅವಧಿಯಲ್ಲಿ ಶ್ರೀ ಹೆಚ್‌.ಬಿ. ಮುಕುಂದ, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖಾ ಕೇಂದ್ರ ಕಛೇರಿ, 
ಬೆಂಗಳೂರು ಇವರನ್ನು ನಗರ ಯೋಜನಾ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1230 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 93 ಬಿಇಟಿ 2005, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌, 2005 
ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌.ಎಸ್‌. 
ಹಿರೇಮಠ ರವರನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದಿನ ಆದೇಶವಾಗುವವರೆಗೆ ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1231 ಎಂ.ಎಸ್‌. ಮರುಳಸಿದ್ದಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 526 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾ: ಬಿ.ಕೆ. ಶಾಲಿನಿ, ಸಹ ನಿರ್ದೇಶಕರು, (ವೈದ್ಯಕೀಯ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
32ರ ಅಡಿಯಲ್ಲಿ ವೇತನ ಶ್ರೇಣಿ ರೂ.12,800-320-13,440-380-14,960-440-16,720ರಲ್ಲಿ ಅಪರ ನಿರ್ದೇಶಕರು (ವೈದ್ಯಕೀಯ) ಹುದ್ದೆಗೆ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೇಮಿಸಲಾಗಿದೆ. 
ಮೇಲ್ಕಂಡ ಅಧಿಕಾರಿಯು ಸದರಿ ಹುದ್ದೆಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ 
ವರ್ಗಾವಣೆ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಕೆ. ತೆಗ್ಗಿನಮನಿ 
ಪಿ.ಆರ್‌. 1232 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
HEALTH AND FAMILY WELFARE SECRETARIAT 
NOTIFICATION No. HFW 44 MMC 2005, Bangalore, Dated: 4" October, 2005 
PART -1 
1. Dr. M.R. CHandrashekar, Professor and Head of the Department of Micro-Biology, Karnataka 
Institute of Medical Sciences, Hubli is appointed as Principal in the AICTE pay-scale of Rs.16,400 - 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೪೩೧ 





20,000 + Special Pay of Rs.1,000/- at Raichur Institute of Medical Sciences, Raichur with immediate 
effect on deputation and until further orders vice Dr. H.B. Veeranna, reverted. 

2. Dr. B.O. Hanumanthappa, Professor and Head of the Department of Opthalmology in Mysore 
Medical College, Mysore of Medical Education Department is promoted to officiate in the cadre of 
Principal in AICTE pay scale of Rs.16,400 - 20,000 + Special Pay of Rs.1,000/- with immediate effect and 
appointed as Principal, Bidar Institute of Medical Sciences, Bidar until further orders vice Dr. B.C. Vastrad, 
reverted. 

PART - | 

3. Dr. H.B. Veeranna, Professor of Physiology in Bangalore Medical College, who was promoted 
to officiate in the cadre of Principal of Raichur Institute of Medical Sciences vide notification No. HFW 44 
MMC 2005 dt. 21.3.2005 is reverted with immediate effect and continued as Professor of Physiology in 
Bangalore Medical College, Bangalore until further orders. 

4. Dr. B.C. Vastrad, Professor of Physiology in Medical Education Department on deputation in 
Karnataka Institute of Medical Sciences, Hubli who was promoted to officiate in the cadre of Principal, 
Bidar Institute of Medical Sciences, Bidar vide notification No. HFW 44 MMC 2005 dated 21.3.2005 is 
reverted as Professor of Physiology and continued on deputation at Karnataka Institute of Medical 
Sciences as Professor of Physiology until further orders. 

By Order and in the name of the Governor of Karnataka, 
S. NAGARAJU 
P.R. 1233 Under Secretary to Government, 
Health & Family Welfare Department (Medical Education). 
HIGH COURT OF KARNATAKA 
NOTIFICATION No. HCE.2/2005, Bangalore, Dated: 107 October, 2004 

Sri Hussain Shariff, Senior Judgement Writer of this office is transferred as Section Officer, with 
immediate effect in the vacancy caused due to promotion of Sri AN. Balasubramanyam, Senior 
Judgement Writer (working as Section Officer) as Assistant Registrar, vide No. HCE 1/2005 dated 
12.5.2005. 

By Order of the the Hon'ble Chief Justice, 
P.R. 1234 A.P. MURARI 
Registrar (Judicial) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 616 ಪಿಪಿಇ 2005, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2005 

ಬೆಂಗಳೂರು 1ನೇ ಅಪರ ಸಿ.ಎಮ್‌.ಎಮ್‌. ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿಸಿ.ನಂ.2048:97 ಮತ್ತು 2294:97ನ್ನು ಸರ್ಕಾರದ 
ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ಕೆ. ರುದ್ರಸ್ವಾಮಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಎಮ್‌.ಎಮ್‌. 
ನ್ಯಾಯಾಲಯ, ಬೆಂಗಳೂರು ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1235 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 
ಸಂಖ್ಯೆ: ಒಇ 611 ಪಿಪಿಇ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2005 

ಮೈಸೂರಿನ 3ನೇ ಅಧಿಕ ಸಿ.ಜೆ.ಎಂ. ನ್ಯಾಯಾಲಯ (ಹಿ.ವಿ)ದಲ್ಲಿ ದಾಖಲಾಗಿರುವ ಸಿ.ಸಿ.ನಂ.578:2001ರ ಪ್ರಕರಣದಲ್ಲಿ ಸರ್ಕಾರದ 
ಪರರಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮೈಸೂರು 
ಇವರನ್ನು ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1236 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 
ಸಂಖ್ಯೆ: ಒಇ 669 ಪಿಪಿಇ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2005 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹಾಂತಪ್ಪ, ಸಹಾಯಕ ಅಭಿಯೋಗ ನಿರ್ದೇಶಕರು, 

ಅಭಿಯೋಗ ಉಪ ನಿರ್ದೇಶಕರ ಕಛೇರಿ, ಮಂಗಳೂರು ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕೋರಿಕೆಯ 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೨ 





ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಸಿ.ಜೆ.ಎಂ. ನ್ಯಾಯಾಲಯದಲ್ಲಿ ತೆರವಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 1237 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 313 ಸಆಸೇ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌, 2005 

ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 

ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


























ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
1. | ಶ್ರೀ ವಿಜಯಕುಮಾರ್‌ ಪಿ.ರೇವಡಿ ಕಂದಾಯ ಇಲಾಖೆಯಲ್ಲಿ ಶ್ರೀ ಎಂ.ಕೆ. ಮದಿಹಳ್ಳಿ ಇವರ ವರ್ಗಾವಣೆಯಿಂದ 
ಅಪರ ಕಾರ್ಯದರ್ಶಿ, ತೆರವಾದ ಹುದ್ದೆಗೆ ಕ.ಸ.ಸ. (ನೇಮಕಾತಿ) ನಿಯಮಗಳನ್ವಯ ಅಪರ ಕಾರ್ಯದರ್ಶಿ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಹುದ್ದೆ ಎಂದು ಗುರುತಿಸಿ ನೇಮಿಸಲಾಗಿದೆ. 
2. | ಶ್ರೀ ಎಫ್‌.ಎ. ಶೇಖ್‌, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಶ್ರೀ ವಿಜಯಕುಮಾರ್‌ ಪಿ. ರೇವಡಿ 
ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ. ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ .ಸಸಸ. (ನೇಮಕಾತಿ) 
ನಿಯಮಗಳನ್ವಯ ಉಪ ಕಾರ್ಯದರ್ಶಿ ಹುದ್ದೆ ಎಂದು ಗುರುತಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಏಕರೂಪ್‌ ಕೌರ್‌ 
ಪಿ.ಆರ್‌. 1238 ಸರ್ಕಾರದ ಉಪ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು) 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕವಿಪ:ಆ-1:98:ವನಿ:2005, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2005 
ವಿಷಯ: ಶ್ರೀ ಎನ್‌. ಚಂದ್ರಶೇಖರಯ್ಯ, ಸಹಾಯಕ ಚರ್ಚಾ ಸಂಪಾದಕರು, ಇವರಿಗೆ ವಯೋನಿವೃತ್ತಿ ಹೊಂದಲು ಅನುಮತಿ 
ನೀಡುವ ಕುರಿತು. 

ಈ ಸಚಿವಾಲಯದಲ್ಲಿ ಸಹಾಯಕ ಚರ್ಚಾ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್‌. ಚಂದ್ರಶೇಖರಯ್ಯ, ಇವರು ದಿನಾಂಕ: 
21.12.2005 ರಂದು ತಮ್ಮ ನಿವೃತ್ತಿಯ ವಯೋಮಿತಿ ತಲುಪತ್ತಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95ರ 
ಅಡಿಯಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಬೇಕಾಗಿದ್ದು, ದಿನಾಂಕ: 31.12.2005ರ ಶನಿವಾರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ, 
ಪಿ.ಆರ್‌. 1239 ಸೋಮನಾಯಕ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 65 ಆಸೇವ 2005, ಬೆಂಗಳೂರು, ದಿನಾಂಕ: 10ನೇ ಅಕ್ಟೋಬರ್‌, 2005 

ಅಧಿಸೂಚನೆ ಸಂಖ್ಯೆ:ಸಿಆಸುಇ 2 ಆಸೇಜಿ 2004 ದಿನಾಂಕ:9.11.2004ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) 
ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಡಿ.ಬಿ. ನಾಯಕ್‌ ಕೆ.ಎ.ಎಸ್‌. ಸಮೂಹ - ಎ (ಹಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.12,800-16,720ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಕ್ತರು, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಳಗಾಂ ಹುದ್ದೆಯನ್ನು 
ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1) ಕೆ.ಎ.ಎಸ್‌. ಸಮೂಹ - ಎ - (ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ 

ಪರಾಮರ್ಶಿಸಲಾಗುವುದು. 

2) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 

ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 

3) ಪೋಷಕ ವೃಂದಗಳ ಜೇಷ್ಟತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1240 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


